*» 


ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 822 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಲಾ 


: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 


: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


: ಉತ್ತರಿಸುವ ದಿನಾಂಕ : 25-09-2020 
£ ಪ್ರಕೆ. ತರ 
ಸಂ ಲಾ ತ 
ಅ." ಮೈಸೂರಿನಿಂದ ತಿ.ನರಸೀಪುರ, ಮೈಸೂರಿನಿಂದ ತಿ.ನರಸೀಪುರ, 
ಮೂಗೂರು, ಸಂತೇಮರಹಳ್ಳಿ ಮೂಲಕ 1! ಮೂಗೂರು, ಸಂತೇಮರಹಳ್ಳಿ ಮಾರ್ಗವಾಗಿ 


ಚಾಮರಾಜನಗರಕ್ಕೆ ಹೆಚ್ಚಿನ ಸಾರಿಗೆ ಬಸ್‌ 
ಸೌಲಭ್ಯ ಇಲ್ಲದೆ ಸಾರ್ವಜನಿಕರು, 
ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರುಗಳಿಗೆ 
ಅನಾನುಕೂಲ ಆಗಿರುವುದು ಸರ್ಕಾರದ 
| ಗಮನಕ್ಕೆ ಬಂದಿದೆಯೇ; 


“ಆ. |ಈಗ ಹೆಚ್ಚಿನ ಸಾರಿಗೆ ಸಂಸ್ಥೆ ಬಸ್‌ಗಳು, 
ಮೈಸೂರು ನಂಜನಗೂಡು ಮೂಲಕ 
ಚಾಮರಾಜನಗರಕ್ಕೆ ಸಂಚರಿಸುತ್ತಿದ್ದು, 
ಸಂತೇಮರಹಳ್ಳಿ ಮೂಲಕವೂ ಹೆಚ್ಚಿನ 
ಸಾರಿಗೆ ಸಂಸ್ಥೆ ಬಸ್‌ಗಳನ್ನು ಓಡಿಸಲು 
ಕಮ ತೆಗೆದುಕೊಳ್ಳಲಾಗುವುದೇ; 


ಸಂಜೆ ವೇಳೆ ಈ ಮಾರ್ಗದಲ್ಲಿ ಹೆಚ್ಚಿನ 
ಬಸ್‌ ಸೌಲಭ್ಯ ಕಲ್ಲಿಸಲಾಗುವುದೇ? 


"1 ಅದರಲ್ಲೂ ಮುಖ್ಯವಾಗಿ ಬೆಳಗ್ಗೆ ಹಾಗೂ |. 


ಚಾಮರಾಜನಗರಕ್ಕೆ ಬೆಳಿಗ್ಗೆ 5:45ರಿಂದ. ರಾತ್ರಿ 
8:00 ಗಂಟೆವರೆಗೆ ಪ್ರತಿ ಅರ್ಧ. ಗಂಟೆಗೆ ಒಂದು 
ಸಾರಿಗೆಯಂತೆ 44 ದುಂಡು. ಸುತ್ತುವಳಿಗಳ 
ಸಾರಿಗೆ ಸೌಲಭ್ಯ ಕಲ್ಲಿಸಲಾಗಿರುತ್ತದೆ. ಸದರಿ 
ಸಾರಿಗೆಗಳ ವಿವರಗಳನ್ನು ಅನುಬಂಧ-1ರಲ್ಲಿರಿಸಿದೆ. 

ಮೈಸೂರಿನಿಂದ ತಿ.ನರಸೀಪುರ, 
ಮೂಗೂರು, ಸಂತೇಮರಹಳ್ಳಿ ಮಾರ್ಗವಾಗಿ 
ಯಳಂದೂರ್ಳಿಗೆ ಬೆಳಿಗ್ಗೆ 7:45ರಿಂದ ರಾತ್ರಿ 9:00 
ಗಂಟೆವರೆಗೆ 23 ದುಂಡು ಸುತ್ತುವಳಿಗಳ ಸಾರಿಗೆ: 
ಸೌಲಭ್ಯ ಕಲ್ಲಿಸಲಾಗಿರುತ್ತದೆ. ಸದರಿ ಸಾರಿಗೆಗಳ 
ವಿವರಗಳನ್ನು ಅನುಬಂಧ-2ರಲ್ಲಿರಿಸಿದೆ. 

ಪ್ರಸ್ತುತ ಕಾರ್ಯಾಚರಣೆ ಮಾಡುತ್ತಿರುವ 
ಸಾರಿಗಗಳು ಆ ಭಾಗದ ಅವಶ್ಯಕತೆಗೆ 
ಅನುಗುಣವಾಗಿರುತ್ತವೆ. 


ಸಂಖ್ಯೆ: ಟಿಡಿ 158 ಟಿಸಿಕ್ಯೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


